ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 614 
ಸದಸ್ಯರ ಹೆಸರು ಶ್ರೀ ಅರವಿಂದ ಕುಮಾರ್‌ ಅರಳಿ 
ಉತ್ತರಿಸುವ ದಿನಾಂಕ: L202 
ಉತ್ತರಿಸುವ ಸಚೆವರು ಸಾರಿಗೆ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರು 
ಕ 
ಮ ಪ್ರಶ್ನೆ ಉತ್ತರ 


ಅ) [2021-22 ನೇ ಸಾಲಿನಲ್ಲಿ ಬೀದರ್‌ | 2021-27 `ನ್‌ಸಾ ) ಪರಿಶಿಷ್ಟ ೯ ಲ್ಯಾಣ ಇಲಾಖ, ಬೀದರ್‌ 
ಜಿಲ್ಲೆಯ ಪರಿಶಿಷ್ಠ ಪಂಗಡಗಳ | ಜಿಲ್ಲೆಗೆ ರೂ.1701.65 ಲಕ್ಷಗಳ ಅನುದಾನವನ್ನು ನಿಗಧಿಪಡಿಸಲಾಗಿದೆ. 
ಕಲ್ಯಾಣ ಇಲಾಖೆಯಲ್ಲಿ ಯೋಜನೆಗಳ ವಿವರಗಳನ್ನು ಅನುಬಂಧ- 1ರಲ್ಲಿ ನೀಡಲಾಗಿದೆ. 

ನಿಗಧಿಪಡಿಸಿರುವ ಅನುದಾನ ಎಷ್ಟು 


ಹಾಗೂ ಯಾವ ಯಾವ 
ಯೋಜನೆಗಳನ್ನು ಒಳಗೊಂಡಿದೆ; 
ಆಅ ಈ ಎಲ್ಲಾ ಯೋಜ ೩ ಯ್ಯ | ೪ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿ ನಿಲಯಗಳ ನಿರ್ವಹಣೆ ಲೆಕ್ಕಶೀರ್ಷಿಕೆ 


ಸಮಿತಿ ಸಭೆಯಲ್ಲಿ ಶೀರ್ಮಾನಿಸಿ 2225-00-102-0-33 k ಕಾರ್ಯಕ್ರಮವನ್ನು 2021-22ನೇ ಸಾಲಿನಲ್ಲಿ 
ಮಾಡಲಾಗಿದೆಯೇ; (ಮಾಡಿದ್ದಲ್ಲಿ, ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿಗಳ ವಿದ್ಧಾ ದ್ಯಾರ್ಥಿನಿಲಯ' ಪ್ರವೇಶಾತಿಯನ್ನು 


ಸಭೆಯ ನಡವಳಿಕೆಗಳನ್ನು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದು ಈ 
ನೀಡುವುದು ಹಾಗೂ ಆಯ್ಕೆ ಸಂಬಲಧ ಆಯ್ಕೆ ಸಮಿತಿಯ ವಿವಿರ ಮತ್ತು ನಡವಳಿಯನ್ನು ಅನುಬರಿಧ- 
ಸಮಿತಿಯ ವಿವರ ನೀಡುವುದು) 2 ರಲಿ Me 


* ಬೀದರ್‌ ಜಿಲ್ಲೆಯ ಉಳಿದ ಔರಾದ(ಬಿ), ಬೀದರ್‌ ಹಾಗೂ ಹುಮನಾಬಾದ 
ತಾಲ್ಲೂಕಿನ ಮಾನ್ಯ ಶಾಸಕರು, ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿರುವುದರಿಂದ 
ಮಾನ್ಯರ ಅನುಮೋದನೆಗಾಗಿ ಕಡತ "ಮಂಡಿಸಲಾಗಿದೆ. 


* ವಿದ್ಯಾರ್ಥಿ ನಿಲಯಗಳು, ವಿದ್ಯಾರ್ಥಿ ವೇತನ ಮತ್ತು ಧನ ಸಹಾಯ ಲೆಕ್ಕ 
ಶೀರ್ಷಿಕೆ 2225-00-102- 0 38 ರಡಿ ಕಾನೊನ ಪದವೀಧರರಿಗೆ 
ಆಡಳಿತ ಮತ್ತು ನ್ಯಾಯಾಂಗ ತರಬೇತಿಗೆ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ 
ಸಮಿತಿಯ ಅಧ್ಯಕ್ಷರು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು, ಬೀದರ ಇಪರಿಂದ 
ಆಯ್ಕೆ ಮಾಡಲಾಗುತ್ತದೆ. 2021- 22ನೇ ಸಾಲಿನಲ್ಲಿ ತರಬೇತಿಗಾಗಿ ಅರ್ಜಿ 
ಅಹ್ಲಾನಿಸಲಾಗಿದ್ದು ಇದುವರೆಗೂ ಯಾವುದೇ ಅರ್ಜಿ 
ಸ್ಟೀಕೃತಗೊಂಡಿರುವುದಿಲ್ಲ. 

* ಪರಿಶಿಷ್ಟ ಪಂಗಡ ಕಾಲೋನಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವ 
ಲೆಕ್ಕಶೀರ್ಷಿಕೆ 2225-00-102-0-—69 ಮತ್ತು ಪರಿಶಿಷ್ಟ ಪಂಗಡ 
ಕುಟುಂಬಗಳಿಗೆ ಸಹಾಯಧನ ಲೆಕ್ಕಶೀರ್ಷಿಕೆ 2225- 00-102-0-—70ರ 
ಕಾರ್ಯಕ್ರಮಗಳು ತಾಲ್ಲೂಕು ಪಂಚಾಯಿತಿ ಕೆಯಾ ಯೋಜನೆಯ 
ಅನುಮತಿ ಪಡೆದು ಅನುಷ್ಠಾನಗೊಳಿಸಲಾಗುತ್ತಿದೆ. 


* ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಲೆಕ್ಕಶೀರ್ಷಿಕೆ 


2225-00-102-0-31 - ಯಾವುದೇ ಆಯ್ಕೆ ಸಮಿತಿ ಇರುವುದಿಲ್ಲ. 


Js * ಮೆಟ್ರಿಕ್‌ ನಂತರ ಸರ್ಕಾರಿ ವಿದ್ಯಾರ್ಥಿ ನಿಲಯ ಕಟ್ಟಡಗಳ ನಿರ್ವಹಣೆ |" 


ಇ) 


ಇಲಾಖೆಯ ಮೂಲ ನಿವಾಸಿಗಳ 


ಅಭಿವೃದ್ಧಿಗಾಗಿ ಸರ್ಕಾರ 
ಹಮ್ಮಿಕೊಂಡಿರುವ 
ಕಾರ್ಯಕ್ರಮಗಳಾವುವು; ಈ 
ಅಭಿವೃದ್ಧಿ ಕಾರ್ಯಕ್ರಮಕ್ಕೆ 
ಬಿಡುಗಡೆ ಮಾಡಲಾದ ಅನುದಾನ 
ಎಷ್ಟು? (ಬಿಡುಗಡೆ ಮಾಡಿದ್ದಲ್ಲಿ, 
ವಿವರವಾದ ಮಾಹಿತಿ 
ನೀಡುವುದು) 


ಲೆಕ್ಕಶೀರ್ಷಿಕೆ 2225-00-102-0-43 - ಯಾವುದೇ ಆಯ್ಕೆ ಸಮಿತಿ 
ಇರುವುದಿಲ್ಲ. 

* ಕಾರ್ಯಕಾರಿ ಸಿಬ್ಬಂದಿ ಜಿಲ್ಲಾ ಗಿರಿಜನ ಕಲ್ಯಾಣ ಕಛೇರಿ ಲೆಕ್ಕಶೀರ್ಷಿಕೆ 
2225-00-102-0-46 - ಯಾವುದೇ ಆಯ್ಕೆ ಸಮಿತಿ ಇರುವುದಿಲ್ಲ. 

* ಖಾಸಗಿ ವಿದ್ಯಾರ್ಥಿ ನಿಲಯಗಳಿಗೆ ಸಹಾಯಾನುಧಾನ ಲೆಕ್ಕಶೀರ್ಷಿಕೆ 
2225-00-102-0-48 - ಯಾವುದೇ ಆಯ್ಕೆ ಸಮಿತಿ ಇರುವುದಿಲ್ಲ. 

* ಪರಿಶಿಷ್ಟ ವರ್ಗದವರಿಗೆ ಮೆಟ್ರಕ್‌ ನಂತರದ ವಿದ್ಯಾರ್ಥಿ ವೇತನಗಳು 
ಲೆಕ್ಕಶೀರ್ಷಿಕೆ 2225-00-102-0-07 - ಯಾವುದೇ ಆಯ್ಕೆ ಸಮಿತಿ 
ಇರುವುದಿಲ್ಲ. 

* ಕ್ರೇಂದ್ರ ಪುರಸ್ಕೃತ ಯೋಜನೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 
ಮೆಟ್ರಿಕ ಪೂರ್ವ ವಿದ್ಯಾರ್ಥಿ ವೇತನ (9೬10ನೇ ತರಗತಿ) ಲೆಕ್ಕಶೀರ್ಷಿಕೆ 
2225-00-102-0-09 - ಯಾವುದೇ ಆಯ್ಕೆ ಸಮಿತಿ ಇರುವುದಿಲ್ಲ. 

€ ಪ.ಪಂಗಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಲೆಕ್ಕಶೀರ್ಷಿಕೆ 2225- 
00-102-0-68 - ಯಾವುದೇ ಆಯ್ಕೆ ಸಮಿತಿ ಇರುವುದಿಲ್ಲ. 


ಪೋಸ್ಟ್‌ ಮೆಟ್ರಿಕ್‌ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಭೋಜನ ಮತ್ತು ವಸತಿ ವೆಚ್ಚಗಳ 
ಪಾವತಿ 2225-00-102-0-71 - ಯಾವುದೇ ಆಯ್ಕೆ ಸಮಿತಿ ಇರುವುದಿಲ್ಲ. 
ಈ ಜಿಲ್ಲೆಯಲ್ಲಿ ಮೂಲನಿವಾಸಿಗಳು ನೆಲೆಸಿರುವುದಿಲ್ಲ. 

2021-22ನೇ ಸಾ ೪ ನೃಜ ರ್ಬಲ ಬುಡಕಟ್ಟು ಗುಂಪುಗಳಾ 
ಜೇನುಕುರುಬ ಮತ್ತು ಕೊರಗ ಸಮುದಾಯದವರ ಸಮಗ್ರ ಅಭಿವೃದ್ಧಿಗಾಗಿ 


ರೂ.1736.00 ಲಕ್ಷಗಳನ್ನು ನಿಗಧಿಪಡಿಸಲಾಗಿದೆ. ಪರಿಶಿಷ್ಠ ಪಂಗಡದ 
ಮೂಲನಿವಾಸಿ ಸಮುದಾಯಗಳಾದ ಜೇನುಕುರುಬ ಮತ್ತು ಕೊರಗ 


ಸಮುದಾಯದವರ ಸಾಮಾಜಿಕ-ಆರ್ಥಿಕ ಅಭಿವೃದ್ಧಿಗಾಗಿ ಮೂಲನಿವಾಸಿಗಳ 
ಆರೋಗ್ಯ(ವೈದ್ಯಕೀಯ ಮರುಪಾವತಿ ಹೊರತುಪಡಿಸಿ), ಶಿಕ್ಷಣ, ಮೂಲಭೂತ 
ಸೌಕರ್ಯ, ನೀರಿನ ಭದತೆ ಮತ್ತು ನೈರ್ಮಲ್ಕ್ಯಗಳನ್ನು ಒಳಗೊಂಡಂತೆ 
ಈಗಾಗಲೇ ಹೊಂದಿರುವ ಸೌಲಭ್ಯಗಳು p-filling intervention 
ಆಧಾರದಲ್ಲಿ ಆಧ್ಯತಾ ಕ್ಷೇತ್ರಗಳಿಗೆ ಕ್ರಿಯಾಯೋಜನೆಯನ್ನು ಸಿದ್ದಪಡಿಸಿ 
ಅನುಷ್ಠಾನಗೊಳಿಸಲು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಗೆ ಈ ಕೆಳಕಂಡಂತೆ 
ನಿಗಧಿಪಡಿಸಿ ಬಿಡುಗಡೆ ಮಾಡಲಾಗಿದೆ. 


(ರೂ.ಲಕ್ಷಗಳಲ್ಲಿ) 


4,631 


8,966 
48,615 


ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯಕ್ಕೆ Development 


for PVTGs ಕಾರ್ಯಕ್ರಮದಡಿ ರೂ.430.00 ಲಕ್ಷಗಳ 
ಕ್ರಿಯಾಯೋಜನೆಯನ್ನು ಸಲ್ಲಿಸಲಾಗಿದೆ. 


ಕಳ 455 ಎಸ್‌ಟಿ2 2021 


(ಬಿ. ಶ್ರೀರಾಮುಲು), 
ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ 
ಕಲ್ಯಾಣ ಸಚಿವರು 


ಅನುಬಂಧ-1 


ಕ್ರಸಂ ಯೋಜನೆಗಳ ಹೆಸರು ಮತ್ತು ಲೆಕ್ಷಶೀರ್ಷಿಕೆ 2021-22ನೇ ಸಾಲಿಗೆ ನಿಗದಿಪಡಿಸಿದ 
ಇಳ gt: ಅನುದಾನ 


ಪರಿಶಿಷ ಸ್ಪ ಪಂಗಡದ ವಿದ್ಯಾರ್ಥಿಗಳಿ ವಿದ್ಯಾರ್ಥಿ 
146.120 


"ವೇತನ 2225- 00- 102-0-31 
ನಿ 
H ಪರಿಶಿಷ್ಟ ಪಂಗಡ ಎದ್ಯಾರ್ಥಿ ನಿಲಯಗಳ ನಿರ್ವಹಣೆ as 


2225- 00- 102-0-33 


ದ್ಯಾರ್ಥಿ ನಿಲಯಗಳು, ವಿದ್ಯಾರ್ಥಿ ವೇತನ ಮತ್ತು 


33.79 
'ಧನ ಸಹಾಯ 2225- 00- 102-0-38 es 


4 ಮೆಟಿಕ್‌ ನಂತರ ಸರ್ಕಾರಿ ವಿದ್ಯಾರ್ಥಿ ನಿಲಯ Hh 
ಕಟ್ಟಡಗಳ ನಿರ್ವಹಣೆ 2225- 00- 102-0-43 ; 


ಕಾರ್ಯಕಾರಿ ಬಂದ್‌ ಷಾ ಗಿರಿಜನ್‌ಕಲಾಣ 
5 ಬ ee ರಿ 76.200 


ಕಛೇರಿ 2225-00-102-0-46 
ಖಾಸಗಿ ವಿದ್ಯಾರ್ಥಿ ನಿಲ ೪ಗ ಸಹಾಯಾನುಧಾ 
2225-00-102-0-48 
ಪರಿಶಿಷ್ಟ ರ್ಗದವರಿ ಟಿಕ್‌ ನಂತರ ವಿದ್ಯಾರ್ಥಿ 
ವೇತನಗಳು 2225-00-102-0-07 


ಕ್ರೇಂದ್ರ ಪುರಸ್ಕೃತ ಯೋಜನೆ ಪರಿಶಿಷ್ಟ ಪಂಗಡದ 
8 ವಿದ್ಯಾರ್ಥಿಗಳಿಗೆ ಮೆಟ್ರಕ ಪೂರ್ವ ವಿದ್ಯಾರ್ಥಿ ವೇತನ 103.560 


(6೩10ನೇ ತರಗತಿ) 2225-00- 102-0- 09 
| , ಪಂಗಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ Helin 
2225- 00-102-0- 68 


ಪ.ಪಂಗಡ ಕಾಲೋನಿಗಳಿಗೆ ಮೂಲಭೂತ ಸೌಕರ್ಯ 
ಒದಗಿಸುವುದು 2225-00-102-0-69 


3.000 


402.790 


ಪ.ಪಂಗಡ ಕುಟುಂಬಗಳಿಗೆ ಸಹಾಯಧನ 2225- 
00-—102-0-—70 


ಹೋ 
ಮತ್ತು 


ಟಿಕ್‌ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಭೋಜನ 
ವೆಚ ಚ್ಛಗಳ ಪಾವತಿ 2225- “00- 102-0- 37.600 


೫ 
Ne 
ವ 


ಮೆಟ 
ಸತಿ 


1701.650 


